ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1115 (1370) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ : ಉಡುಪಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರದ ಕಟ್ಟಿಡದ ಕಾಮಗಾರಿ ಕುರಿತು 


(ಅ) ಉಡುಪಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಟ್ಟಿಡವನ್ನು 
ಯಾವಾಗ ನಿರ್ಮಿಸಲಾಗಿದೆ; ಕಾಮಗಾರಿಯನ್ನು ಕೈಗೊಂಡ ಇಲಾಖೆ ಯಾವುದು; 
ಗುತ್ತಿಗೆದಾರರ ಹೆಸರು ಮತ್ತು ವಿಳಾಸ ವೀಡುವುದು; ಈ ಕಟ್ಟಿಡದ ನಿರ್ಮಾಣಕ್ಕೆ 
ತಗುಲಿದ ವೆಚ್ಚಿವೆಷ್ಟು; ಸದರಿ ಕಟ್ಟಿಡವನ್ನು ಯಾವ ಇಲಾಖೆಯಿಂದ ನಿರ್ವಹಣೆ 
ಮಾಡಲಾಗುತ್ತಿದೆ; (ಮಾಹಿತಿ ಒದಗಿಸುವುದು) 


(ಆ) ಸದರಿ ಕಟ್ಟಡದ ಮೊದಲ ಮಹಡಿಯ ಕಾಮಗಾರಿಯ ಕಟ್ಟಿಡವನ್ನು ಯಾವಾಗ 
ನಿರ್ನ್ಬಿಸಲಾಗಿದೆ; ಕಾಮಗಾರಿಯನ್ನು ಕೈಗೊಂಡ ಇಲಾಖೆ ಯಾವುದು; ಗುತ್ತಿಗೆದಾರರ 
ಹೆಸರು ಮತ್ತು ವಿಳಾಸ ವೀಡುವುದು; ಈ ಮೊದಲ ಮಹಡಿಯ ಕಟ್ಟಿಡ ನಿರ್ಮಾಣಕ್ಕೆ 
ಬಿಡುಗಡೆಯಾದ ಅನುದಾನದ ಮೊತ್ತ ಮತ್ತು ಬಳಕೆಯಾದ ಮೊತ್ತವೆಷ್ಟು; (ವಿವರ 
ಒದಗಿಸುವುದು) 


(9) ಸದರಿ ಕಟ್ಟಿಡದ ಮೊದಲ ಮಹಡಿ ವಿರ್ಮಾಣ ಕಾಮಗಾರಿ 
ಸ೦ಂಪೂರ್ಣಗೊಳ್ಳದಿರುವುದರಿಂದ ಆಯೋಗದ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ 
ವರ್ಗ, ಪಕ್ತ್ಷಗಾರರು ಮತ್ತು ವಕೀಲರಿಗೆ ಸ್ಥಳಾವಕಾಶದ ಕೊರತೆ ಉಂಟಾಗಿರುವುದು 
ಸರಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಬಗ್ಗೆ ಕೈಗೊಂಡ ಕ್ರಮವೇನು; 
ಕಾಮಗಾರಿಯನ್ನು ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು? 


